ಏನು ಧನ್ಯಳೋ | ಲಕುಮಿ ಎಂಥ ಮಾನ್ಯಳೋ । 
ಸಾನುರಾಗದಿಂದ ಹರಿಯ । ತಾನೆ ಸೇವೆ ಮಾಡುತಿಹಳು ॥ ಅ ಪ ॥ 


ಕೋಟಿ ಕೋಟಿ ಭೃತ್ಯರಿರಲು | ಹಾಟಕಾಂಬರನ ಸೇವೆ । 
ಸಾಟಿಯಿಲ್ಲದೆ ಮಾಡಿ ಪೂರ್ಣ । ನೋಟದಿಂದ ಸುಖಿಸುತಿಹಳು ॥ ೧ ॥ 


ಛತ್ರ ಚಾಮರ ವ್ಯಜನ | ಪರಿಯಂಕ ಪಾತ್ರರೂಪದಲಿ ನಿಂತು | 
ಚಿತ್ರಚರಿತನಾದ ಹರಿಯ ನಿತ್ಯ | ಸೇವೆ ಮಾಡುತಿಹಳು ॥ ೨ ॥ 


ಸರ್ವತ್ತದಿ ವ್ಯಾಪಕನಾದ | ಸರ್ವದೋಷರಹಿತನಾದ । 
ಸರ್ವ ವೃಂದನಾದ | ಪುರಂದರ ವಿಠಲನ ಸೇವಿಸುವಳು ॥ ೩ ॥ 


ಬರಹ-ಉಚಿತ ಕನ್ನಡ/ದೇವನಾಗರೀ ತಂತ್ರಾಂಶ ಶುಕ್ರವಾರ, ಆಗಸ್ಟ್‌ ೦೬, ೨೦೧೦ 


